ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


ವನ್ಯ ಜೀವಿಗಳೆ ಕಳ್ಳ ಬೇಟೆ 
ಶ್ರೀ ಎಸ್‌. ನಾಗರಾಜ್‌(ಸಂದೇಶ್‌ನಾಗರಾಜ್‌)(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) - 


143 (114) ಮಾನ್ಯ ಅರಣ್ಯ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


ಟೆ 


(ಅ) ಜನವರಿ - 2020ರಿಂದ ಮೈಸೂರು-ಚಾಮರಾಜನಗರ ಜಿಲ್ಲೆಯ ಅರಣ್ಯ ಪ್ರದೇಶದಲ್ಲಿ, ವನ್ಯ ಜೀವಿ ದಾಳಿಯಿಂದ ಮೃತಪಟ್ಟ 
ಹಾಗೂ ಗಾಯಗೊಂಡವರ ಸಂಖ್ಯೆ ಎಷ್ಟು; ರೈತಾಪಿ ಜನರಿಗೆ ಸೇರಿದ ಎಷ್ಟು ಜಾನುವಾರುಗಳು (ಹಸು, ಎತ್ತು ಎಮ್ಮೆ, ಆಡು, ಕುರಿ) 
ಮೃತಪಟ್ಟಿರುತ್ತವೆ; ಇವರಿಗೆ ಪರಿಹಾರದ ಹಣ ವಿತರಣೆ ಮಾಡಲಾಗಿದೆಯೇ; (ವಿವರ ಒದಗಿಸುವುದು) 


(ಆ) ಸದರಿ ಅವಧಿಯಲ್ಲಿ ಈ ಅರಣ್ಯದಲ್ಲಿ ನಡೆದಿರುವ ಕಳ್ಳಬೇಟೆ ಪ್ರಕರಣಗಳು ವರದಿಯಾಗಿದೆಯೇ; ಎಷ್ಟು ವನ್ಯಜೀವಿಗಳು 
ಮೃತಪಟ್ಟಿವೆ; ಕಳ್ಳಬೇಟೆಗಾರರನ್ನು ಬಂಧಿಸಲಾಗಿದೆಯೇ; ಈ ಕಳ್ಳಬೇಟೆ ಪ್ರಕರಣಗಳ ಹಿಂದಿರುವ ಜಾಲವನ್ನು ಬೇಧಿಸಲು ಯಾವ 
ಕ್ರಮಗಳನ್ನು ಕೈಗೊಳ್ಳಲಾಗಿದೆ? 


